ಶಾಲೆಗಳು ಮತ್ತು ಯೋಗಕ್ಷೇಮ | ಸಂವಾದದ ಸಂಸ್ಕ ತಿಯನ್ನು 


ಅರುಣಾ ಜ್ಯೋತಿ ಮತ್ತು ಶೋಭಾ ಎಲ್‌. ಕವೂರಿ 


ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ಗಣನೀಯ 
ಸಮಯವನ್ನು ಶಾಲೆಯಲ್ಲ ಕಳೆಯುತ್ತಾರೆ ಮತ್ತು ಶಾಲೆಯ 
ಅನುಭವ ಅವರ ಜೀವನದ ಮೇಲೆ ಗಾಢವಾದ ಪರಿಣಾಮವನ್ನು 
ಜರುತ್ತದೆ. ಹೊರನೋಟಕ್ಕೆ ಶಾಲೆಗಳು ವಿದ್ಯಾರ್ಥಿಗಳ 
ಯೋಗಕ್ಷೇಮದ ಮೇಲೆ ಪ್ರಭಾವ ಚೀರುವ ಮತ್ತು ಸಮಾಜೋ- 
ಭಾವನಾತ್ಮಕ ಕಅಕೆಯನ್ನು ($0cial-emotional learning) 
ಉತ್ತೇಜಸುವ ವಿಶಿಷ್ಠ ಸ್ಥಾನದಲ್ಲವೆ. ಚಕ್ಕ ವಯಸ್ಸಿನಿಂದಲೇ 
ಮಕ್ಕಳಲ್ಲ ಸಂಸ್ಕೃತಿಯನ್ನು ಬೆಳೆಸುವ, ಅವರ ಹಿತ ರಕ್ಷಿಸಬಲ್ಲ 
ಸಂಸ್ಥೆಗಳಾಗುವ ಹೊಣಿಗಾರಿಕೆ ಶಾಲೆಗಳ ಮೇಲದೆ. ಶಯ್ದ್‌ 
ಅವರು ಹೇಳುವಂತೆ, ಸಂಸ್ಕೃತಿ ಎನ್ನುವುದು ಕಾಲಾನುಕ್ರಮದಲ್ಲ 
ಜನರು ಪರಸ್ಪರ ಸಂಬಂಧವನ್ನು ಕಟ್ಟಕೊಳ್ಳುತ್ತಾ. ವಿಶ್ವಾಸವನ್ನು 
ಗಳಸುತ್ತಾ ಮತ್ತು ಸಂಘರ್ಷಗಳನ್ನು ನಿವಾರಿಸಿಕೊಳ್ಳುವುದನ್ನು 
ಕಅಯುವ ಪ್ರಕ್ರಿಯೆಯಲ್ಲ ಸ್ಥಾಪಿತವಾಗುತ್ತಾ ಹೋಗುತ್ತದೆ”. 
ಹೀಗಾಗಿ ಶಾಲೆಗಳನ್ನು ಈ ಸಂಸ್ಕೃತಿಯನ್ನು ಎಲ್ಲೆಡೆ ಹರಡಲು 
ಫಲಾನುಭವಿಗಳು ಒಂದಾಗಿ ಸೇರಿ ಕಾರ್ಯಪ್ರವೃತ್ತರಾಗುವ 
ಸ್ಥಳಗಳು ಎಂದು ಪರಿಗಣಿಸಬಹುದು. ಇದು ಅಗತ್ಯ ಕೂಡ 
ಹೌದು ಎಂಬುದು. ನಿರ್ದಿಷ್ಟವಾಗಿ ಕೋವಿಡ್‌ ಸಾಂಕ್ರಾಮಿಕದ 
ಸಂದರ್ಭದಲ್ಲ ಮನದ್ದ್ಬಾಗಿದೆ. 


ಯೋಗಕ್ಷೇಮ (Wellbeing) ಂಖುದು ಸರಳವಾಗಿ 
ಹೇಳುವುದಾದರೆ, ಯಾವುದೇ ವ್ಯಕ್ತಿ ಚೆನ್ನಾಗಿರುವ ಭಾವನೆ ಮತ್ತು 
ಉತ್ತಮವಾಗಿ ಕಾರ್ಯನಿರ್ವಹಿಸುವ ಇವೆರಡರ 
ಸಂಯೋಜನೆಯಾಗಿದೆ. ಇದರೊಂದಿಗೆ ಇದು ಸಕಾರಾತ್ಯಕ 
ಭಾವನೆಗಳು ಹಾಗೂ ಸಂಬಂಧಗಳನ್ನು ಅನುಭವಿಸುವುದು 
ಮತ್ತು ನಿರ್ದಿಷ್ಟ ಉದ್ದೇಶದ ಈಡೇರಿಕೆಗಾಗಿ ಸಾಮರ್ಥ್ಯವನ್ನು 
ಹೆಚ್ಚಿಸಿಕೊಳ್ಳುವುದನ್ನೂ ಒಳಗೊಳ್ಳುತ್ತದೆ. ಇದು 'ಮನಸ್ಸು' ಮತ್ತು 
'ಹೃದಯ' ಪರಪ್ಪರ ಒಗ್ಗೂಡುವ ಕ್ರಿಯೆಯಾಗಿದೆ. ನಾವು ಯಾವ 
ರೀತಿ ಯೋಚಸುತ್ತೇವೆಯೋ ಮತ್ತು ನಮ್ಮ ಮನಸ್ಸು ಒಂದು 
ಘಟನೆಯನ್ನು ಹೇಗಿರಬೇಕು ಎಂದು ಕಲ್ತಸಿಕೊಳ್ಳುತ್ತದೆಯೋ 
ಅದೇ ರೀತಿ ನಾವು ಭಾವಿಸುತ್ತೇವೆ. ಪ್ರೆಂಚ್‌ ತತ್ವಜ್ಞಾನಿ ಮತ್ತು 
ಗಣಿತಜ್ಞ ರೆನೆ ಡೆಕಾರ್ಟ್‌ (15೨6-165೦) ಮುಂದಿಟ್ಟ Cogito, 
ergo sum, (¥e ಲ್ಯಾಟನ್‌ ಪದಗಳನ್ನು `ನಾನು 
ಯೋಚಿಸುತ್ತೇನೆ, ಹಾಗಾಗಿ ನಾನಿರುವೆ' ಎಂಬುದಾಗಿ 
ಅನುವಾದಿಸುತ್ತಾರೆ. ಡೆಕಾರ್ಟ್‌ನ ಹೆಚ್ಚನ ತಾತ್ತ್ವಿಕ ಚಿಂತನೆಯು, 
ಮನಸ್ಸು ಮತ್ತು ದೇಹದ ನಡುವಿನ ಸಂಪರ್ಕದ ಬಣ್ಧೆ ಊಹಿಸಲು 
ಕಾರಣವಾಯುತು. ಹಾಗಾದರೆ ಯೋಗಕ್ಷೇಮವು ಕೇವಲ 
ಮನಸ್ಸಿನ ಸ್ಥಿತಿಯೇ? ಅದನ್ನು ತರ್ಕಬದ್ಧವಾಗಿ 
ಪರಿಶೀಅಸಬೇಕೇ? ಸಹಾನುಭೂತಿಯಂದಲೇ? ಅಥವಾ 
ವೈಚಾರಿಕತೆ ಮತ್ತು ಭಾವನಾತ್ಕಕತೆಯು ಒಂದೇ ನಾಣ್ಯದ 


ಎರಡು ಮುಖಗಳೇ ಅಥವಾ ಅವು ಪರಸ್ಪರ ಒಂದನ್ನೊಂದು 
ಲೆಕ್ಕಿಸದೆ ಕಾರ್ಯನಿರ್ವಹಿಸುತ್ತವೆಯೇ? ಆದಾಗ್ಯೂ, ನಾವು 
ಯೋಚಿಸುವುದು ಮತ್ತು ಕಲ್ಪಸುವುದು ಭೌತಿಕ ದೇಹ, 
ಭಾವನೆಗಳು ಮತ್ತು ನಡವಳಕೆಯ ಮೇಲೆ ಪ್ರಭಾವ ಬೀರಿದರೆ 
ಆಗ ಉತ್ತಮ ವ್ಯಕ್ತಿತ್ವವನ್ನು ನಮ್ಮ ದೈಹಿಕ. ಮಾನಸಿಕ ಮತ್ತು 
ಭಾವನಾತ್ಮಕತೆಗಳು ಪರಪ್ಪರ ಒಟ್ಟುಗೂಡುವ ಸ್ಥಿತಿ ಎಂದು 
ಪರಿಗಣಿಸಬಹುದು. 


ಈ ಲೇಖನದಲ್ಲ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ 
ನಿರ್ದಿಷ್ಟ ಪ್ರಶ್ನೆಗಳ ಬಣ್ಣೆ ವಸ್ತುನಿಷ್ಠ ಚಿಂತನೆಯನ್ನು (substantive 
thinking) ಸುಗಮಗೊಳಸಲು ಉದ್ದೇಶಿಸಲಾಗಿದೆ. 
ಉದಾಹರಣಿಗೆ, ಕುಟುಂಬದ ಬೆಂಬಲದೊಂದಿಗೆ (ಉತ್ತಮ 
ಜೀವನ ಸ್ಥಿತಿ, ವಸತಿ ಮತ್ತು ಪೌಷ್ಟಿಕ ಆಹಾರಗಳಗಾಗಿ), 
ಶಾಲೆಯಲ್ಲ ಸಿಗುವ ಪ್ರೋತ್ಸಾಹ ಮತ್ತು ಬೆಂಬಲ ಮಕ್ಷಳಲ್ಪ 
'ತಾವು ಚೆನ್ನಾಗಿರುವ ಭಾವನೆ'ಗಳನ್ನು ('ಕeeling well") 
ರೂಪಿಸಲು ಸಾಧ್ಯ ಎಂದು ತೋರಿಸಬಹುದೇ? ಅಥವಾ 
ಹತ್ತಿರದವರು ಮತ್ತು ಆತ್ಮೀಯರು. ಸ್ನೇಹಿತರು ಮತ್ತು 
ಶಾಲೆಯಲ್ಲ ಅವರನ್ನು ಹೇಗೆ ನಡೆಸಿಕೊಳ್ಳಲಾಗುತ್ತದೆ ಎಂಬುದರ 
ಮೇಲೆ ಹಿತಕರವಾಗಿರುವ ಪ್ರಜ್ಞೆ ಹುಟ್ಟಕೊಳ್ಳುತ್ತದೆಯೇ? 


ಈ ಲೇಖನವು ಅಜೀಂ ಪ್ರೇಮ್‌ಜ ಶಾಲೆಗಳನ್ನು ಸ್ಥಾಪಿಸುವಾಗ 
ಉತ್ತಮ ವ್ಯಕ್ತಿತ್ವವನ್ನು ಉತ್ತೇಜಸುವಂತಹ ಸಂಸ್ಕೃತಿಯನ್ನು 
ರೂಪಿಸುವಲ್ಲಿ ಉಂಬಲಾದ ಅನುಭವದ ಮೇಲೆ 
ಕೇಂದ್ರಿಕೃತವಾಗಿದೆ. ಫೌಂಡೇಷನ್‌ನ ಶಾಲೆಗಳು ದೈಹಿಕ 
ಶಿಕ್ಷೆಯನ್ನು ಸಹಿಸುವುದಿಲ್ಲ. ಶಾಲಾ ಜೀವನವು ಸಾಮಾನ್ಯವಾಗಿ 
ಒಳಗೊಂಡಿರುವ ಉರುಹೊಡೆಯುವ, ಶಿಸ್ತನ್ನು ತರಲು ಬಾಹ್ಯ 
ಸಂಗತಿಗಳ ಮೇಲೆ ಅವಲಂಬಸುವಂತಹ ಅಂಶಗಳನ್ನು 
ಉತ್ತೇಜಸುವುದಿಲ್ಲ, ಮನಸ್ಸು ಮತ್ತು ದೇಹದ ನಡುವಿನ 
ಸಂಕೀರ್ಣ ಸಂಬಂಧ ಕುರಿತಾದ ಡೆಕಾರ್ಟ್‌ ಅವರ ಹೇಳಕೆ- ಈ 


ನಿರೂಪಣೆಗೆ ಸೂಕ್ತವಾದ ಮುನ್ನುಡಿಯನ್ನು ನಮಗೆ 
ಒದಗಿಸುತ್ತದೆ. 
ಶಾಲಾ ಸಂಸ್ಕ ತಿ 

ಲ 


'ನಿರ್ದಿಷ್ಟ ಮಾದರಿಯ ಸಂಸ್ಕೃತಿ'ಯೊಂದು ಶಾಲೆಯಲ್ಲ ಆಳವಾಗಿ 
ಬೇರೂರಿರುತ್ತದೆ. ಆದ್ದರಿಂದ ಶಾಲೆಯ ವಾತಾವರಣದಲ್ಪ 
ವ್ಯವಸ್ಥಿತ ಬದಲಾವಣಿಯ ಮೂಲಕ ಮಾತ್ರ ಇದರಲ್ಲ 
ದೀರಘಕಾಲದ ಅವಧಿಯಲ್ಲ ಉಳಯಬಲ್ಲ ಪರಿವರ್ತನೆಯನ್ನು 
ತರಲು ಸಾಧ್ಯ”. 'ಶಾಲಾ ಸಂಸ್ಕೃತಿಯನ್ನು ಮೌಲ್ಯಗಳ ಕುರಿತ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 03 


ಸಮಾನ ತಿಳುವಳಕೆ, ನಿಯಮಗಳು, ನಂಜಕೆಯ ಮಾದರಿಗಳು, 
ಖೋಧನೆ ಮತ್ತು ಕಲಅಕೆಯ ವಿಧಾನಗಳು, ನಡವಳಕೆಗಳು ಮತ್ತು 
ಶಾಲೆಯಲ್ಲನ ವ್ಯಕ್ತಿಗಳ ನಡುವಿನ ಅಥವಾ ಅವರೊಂದಿಗಿನ 
ಸಂಬಂಧಗಳು ಎಂದು ವ್ಯಾಖ್ಯಾನಿಸಲಾಗಿದೆ" ಸಾಮಾನ್ಯವಾಗಿ 
ಶಾಲೆಗಳು ಮೇಲ್ನೋಟಕ್ಕೆ ಕಾಣುವ ಈ ಚಿತ್ರಣವನ್ನು ಮೀರಿ 
ಸೂಕ್ಷ್ಯ ಸ್ತರದಲ್ಲ ಕಾರ್ಯನಿರ್ವಹಿಸುತ್ತವೆ ಮತ್ತು ಇದರೊಂದಿಗೆ 
ಶಾಲೆಯ ಕಟ್ಟುಕಟ್ಟಕೆಗಳು, ಅಲಅಬತ ನಿಯಮಗಳು. 
ಸಂಪ್ರದಾಯಗಳು ಮತ್ತು ಸೂಚ್ಯವಾದ ನಿರೀಕ್ಷೆಗಳನ್ನೂ 
ಒಳಗೊಂಡಿರುತ್ತವೆ. ಅಜೀಂ ಪ್ರೇಮ್‌ಜ ಶಾಲೆಗಳನ್ನು ಸ್ಥಾಪಿಸಲು 
ಅವಶ್ಯಕವಾಗಿದ್ದ ಅನೇಕ ವಿಷಯಗಳಲ್ಲ. ಮಕ್ಕಳು ಸುರಕ್ಷಿತ 
ಮನೋಭಾವ ಹೊಂದುವ ಮತ್ತು ಸಂತೋಷವನ್ನು 
ಅನುಭವಿಸುವ ಸ್ಥಳವನ್ನು ನಿರ್ಮಾಣ ಮಾಡುವುದು 
ಆದ್ಯತೆಯಾಗಿತ್ತು. ಆಹ್ಲಾದಕರ ವಾತಾವರಣವು - ಸಮೃದ್ಧ 
ಬೋಧನೆ-ಕಆಕಾ ಅನುಭವಗಳು, ಶಿಕ್ಷಕರ  ಉತ್ತರದಾಯುತ್ತ. 
ಉತ್ಪಾಹಭರಿತ ಹೋಷಕ- ಶಿಕ್ಷಕ ಸಭೆಗಳು - ಇವೆಲ್ಲದರ ನಡುವೆ 
ಆರೋಗ್ಯಕರ ಸಂಬಂಧಗಳಗೆ ಅಡಿಪಾಯವಾಗಿ ಕಾರ್ಯ- 
ನಿರ್ವಹಿಸುತ್ತದೆ ಎಂದು ಭಾವಿಸಲಾಗಿತ್ತು. ಏಕೆಂದರೆ ನಿರೀಕ್ಷೆಗಳು 
ಬಹುತೇಕ ಎಲ್ಲದರ ಮೇಲೆ ಪರಿಣಾಮ ಜೀರುತ್ತವೆ. 
ಉದಾಹರಣೆಗೆ, ಸಂತೋಷವಾಗಿರುವುದು ಎಂದರೆ ಶಾಲೆಗೆ 
ಬರಲು ಉತ್ಪಾಹದಿಂದ ಎದುರು ನೋಡುವುದು. ಇದು ಒಲ್ಬಾರೆ 
ಉದ್ದೇಶ ಮತ್ತು ಯೋಜನೆಯನ್ನು ಪೂರೈಸಿತು ಮತ್ತು ಎಲ್ಲ 
ಫಲಾನುಭವಿಗಳಲ್ಲ ಎಂದರೆ ಶಿಕ್ಷಕರು. ವಿದ್ಯಾರ್ಥಿಗಳು ಮತ್ತು 
ಪೋಷಕರ ನಡುವೆ ಶಾಲೆ ನಮ್ಮದು ಮತ್ತು ನಮಗೆ ಸೇರಿದ್ದು 
ಎಂಬ ಒಡೆತನದ ಪ್ರಜ್ಞೆಯನ್ನು ಬೆಳೆಸಿತು. 


ಶಾಲೆಯ ಸಂಸ್ಕೃತಿಯು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಅಖತ 
ನಿಯಮಗಳಗಿಂತ, ಅಗತ್ಯತೆಗಳು ಮತ್ತು ಸಂದರ್ಭಗಳ ಮೇಲೆ 
ಹೆಚ್ಚು ಅವಲಂಜತವಾಗಿದ್ದು, ಸಚೇತನವಾಗಿರುವ, ವಿಕಸನ- 
ಗೊಳ್ಳುವ ಪ್ರಕ್ರಿಯೆಯಾಗಿ ಕಂಡುಬರುತ್ತದೆ. ಈ ಹಾದಿಯಲ್ಲಿ 
ಪ್ರತಿಯೊಂದು ಪ್ರಕ್ರಿಯೆ ಮತ್ತು ಘಟನೆಯು ನಿಸ್ಸಂದೇಹವಾಗಿ 
ನಂಚಬಕೆಗಳು ಮತ್ತು ಮೌಲ್ಯಗಳಗೆ ತಳಹದಿಯಾಗಿ 
ಕಾರ್ಯನಿರ್ವಹಿಸುತ್ತದೆ ಎಂದು ನಂಬಲಾಗಿದೆ. ಇದನ್ನು 
ನಂತರದಲ್ಲ ಶಾಲಾ ಪರಿಸರಕ್ಕೆ ಅಗತ್ಯವಿರುವ ಗ್ರಹಿಕೆಯನ್ನು 
ರೂಪಿಸಲು ಬಳಸಲಾಗುತ್ತದೆ. ಇವು ಕ್ರಿಯೆಗಳು ಮತ್ತು 


ನಡವಳಕೆಗೆ ಮಾರ್ಗದರ್ಶನ ನೀಡುತ್ತವೆ. 


ಕೆಂಟ್‌ ಪೀಟರ್ಸನ್‌ ಮತ್ತು ಬಟಿರೆನ್‌ ಡೀಲ್‌ ಅವರು 
ಪ್ರಸ್ತಾಪಿಸಿದಂತೆ, ಮೇಲ್ನೋಟಕ್ಕೆ ಗೋಚರವಾಗುವ 'ಶಾಲೆಯ 
ದೈನಂದಿನ ಜೀವನದ ಪದರದ ಆಳದಲ್ಲ ಜನರ ದೈನಂದಿನ 
ಕೆಲಸದ ಮೇಲೆ ಪ್ರಭಾವ ಜೀರುವ ಭಾವನೆಗಳು, ಪದ್ಧತಿಗಳು, 
ರೂಢಿಗಳು ಮತ್ತು ಮೌಲ್ಯಗಳ ಸಂಸ್ಕೃತಿ ಅಡಗಿರುತ್ತದೆ. ಈ 
ಹಗುರವಾಗಿ ತೆಗೆದುಕೊಳ್ಳುವ (taAken-for-granted) ನಿರೀಕ್ಷೆಗಳ 
ಪಟ್ಟಯು ಜನರು ಹೇಗೆ ಯೋಚಿಸುತ್ತಾರೆ, ಭಾವಿಸುತ್ತಾರೆ ಮತ್ತು 
ವರ್ತಿಸುತ್ತಾರೆ ಎಂಬುದರ ಮೇಲೆ ಪರಿಣಾಮ ಚೀರುತ್ತವೆ””. 
ಶಾಲೆಗಳು ಆಗಷ್ಟೇ ಆರಂಭವಾಗಿದ್ದುದರಿಂದ ಈ ಯಾವುದೇ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ಅಂಶಗಳನ್ನು ಅಲ್ಲ ವಿಧಿಸಅಲ್ಲ. ಸಹಕಾರ ಮನೋಭಾವ ಹಾಗೂ 
ಒಳಗೊಳ್ಳುವಿಕೆಯ ವಾತಾವರಣವನ್ನು ಉತ್ತೇಜಸಲು ಮತ್ತು 
ತಮ್ಮ ಶಾಲೆಯ ಕುರಿತಂತೆ ಅವರಿಗೆ ಉತ್ತಮ ಭಾವನೆಯನ್ನು 
ಮೂಡಿಸಲು ಎಲ್ಲರೂ ಒಬ್ಬಾಗಿ ಕೆಲಸ ಮಾಡಲೇಬೇಕಿತ್ತು. 


ಶಾಲಾ ಸಂಸ್ಕೃತಿಯನ್ನು ರೂಪಿಸುವುದು 


ಶಾಲೆಗಳನ್ನು ಬೋಧನೆ ಮತ್ತು ಕಠಕೆ ನಡೆಯುವ ಜ್ಞಾನವನ್ನು 
ವರ್ಗಯುಸಲಾಗುವ ಮಕ್ಕಳು ಇತರ ವ್ಯಕ್ತಿಗಳ ಬಗ್ಗೆ, ಇತಿಹಾಸ 
ಮತ್ತು ವೈವಿಧ್ಯಮಯ ಸಾಮಾಜಕ ಸಮಸ್ಯೆಗಳನ್ನು ಕಅಯುವ 
ಸ್ಥಳಗಳನ್ನಾಗಿ ನೋಡಲಾಗುತ್ತದೆ'.” ಶಿಕ್ಷಣವು ಸಾಮಾಜಕ 
ಸಂವೇದನೆ ಮತ್ತು ಪ್ರ-ಅರಿವನ್ನು ಪ್ರೋತ್ಥಾಹಿಸಬೇಕು. ಆದ್ದರಿಂದ 
ಶಾಲೆಗಳು ಕೇವಲ ಭೌತಿಕ ಸ್ಥಳಗಳಲ್ಲ. ಅದಕ್ಕಿಂತಲೂ 
ಮಿಗಿಲಾದವು. ಸಮಾನತೆ. ಸಾಮಾಜಕ ನ್ಯಾಯ ಮತ್ತು ಪರಸ್ಪರ 
ಗೌರವ ಮುಂತಾದ ಆದರ್ಶಗಳಂದ ಕೂಡಿರುವ ಪರಿಸರದಲ್ಲ 
ಕಅಯುವ ಮತ್ತು ಕಲಅಕೆಗೆ ಸಹಯೋಗವನ್ನು ಒದಗಿಸುವ 
ಶಾಲಾ ಸಮುದಾಯವನ್ನು ರಚಿಸುವುದು ಅಜೀಂ ಪ್ರೇಮ್‌ಜ 
ಶಾಲೆಗಳ ಪ್ರಮುಖ ಉದ್ದೇಶವಾಗಿದೆ. ಹೀಗಾಗಿ ಭಾಗೀದಾರರು 
ಸಂವಹನ ಮತ್ತು ಸಹಯೋಗದ ಮೂಲಕ ಶಾಲೆಗಳ 
ನಿರ್ವಹಣಿೆಯಲ್ಲ ಭಾಗವಹಿಸಬೇಕು ಮತ್ತು ಆ ಮೂಲಕ, 


ಸಾಮುದಾಯಿಕ ಮತ್ತು ಮಾಲೀಕತ್ವದ ಪ್ರಜ್ಞೆಯನ್ನು 
ಉತ್ತೇಜಸಬೇಕು. 

ಸಂವಾದದ ಪಾತ್ರ 

ಸಂವಾದವು ಆತ್ಮಾವಲೋಕನ ಮತ್ತು ವಿನಿಮಯದ 


ಪ್ರಕ್ರಿಯೆಯಾಗಿದ್ದು, ಅದು ವಿಭನ್ನ ದೃಷ್ಟಿಕೋನಗಳನ್ನು ತರಲು 
ಅನುವು ಮಾಡಿಕೊಡುತ್ತದೆ. ಭಾಗೀದಾರರ ನಡುವಿನ 
ಸಂವಾದಗಳು, ಸಂಬಂಧಗಳನ್ನು ಸ್ಥಾಪಿಸುವುದು, ಎಲ್ಲ 
ಹಂತದಲ್ಲೂ ಘರ್ಷಣೆಗೆ ಪರಿಹಾರ - ಗುಂಪುಗಳ ಒಳಗೆ ಅಥವಾ 
ವ್ಯಕ್ತಿಗಳ ನಡುವೆ - ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲು 
ವೇದಿಕೆಯನ್ನು ಹೊಂದುವುದು. ಸಂಸ್ಥೃತಿಯನ್ನು ನೆಲೆಗೊಳಆಸಲು 
ಮತ್ತು ಶಿಕ್ಷಣ ವಿಧಾನವೊಂದನ್ನು ರೂಪಿಸಲು 
ನಿರ್ಣಾಯಕವೆಂದು ಪರಿಗಣಿಸಲಾಗಿದೆ. ಅಂದರೆ ವ್ಯಕ್ತಿಗಳನ್ನು 
ಸುಪಿಕ್ಷತರನ್ನಾಗಿಸುವುದು ಮತ್ತು ಸಂವಾದಗಳನ್ನು ಗೌರವಿಸಿ 
ಅವುಗಳಲ್ಪ ತೊಡಗಿಸಿಕೊಳ್ಳಲು ಅವರನ್ನು ಅಣಿಗೊಳಸುವುದು. 
ಬೆಳಗಿನ ಪ್ರಾರ್ಥನಾ ಸಭೆಗಳು, ಸಭೆಗಳು, ತರಗತಿಗಳು ಮತ್ತು 
ಆಟದ ಮೈದಾನಗಳಂತಹ ಸ್ಥಳಗಳನ್ನು ಸಂವಾದಕ್ಕಾಗಿ ಮತ್ತು 
ಅಭಿಪ್ರಾಯವನ್ನು ಹಂಚಿಕೊಳ್ಳಲು 
ಉದಾಹರಣೆಗೆ, ಪ್ರಾರ್ಥನಾ ಸಭೆಗಳು ಅಸೆಂಜ್ಞ ಕೇವಲ 
ಪ್ರಾರ್ಥನೆಗಳಗೆ, ಸುದ್ದಿಗಳನ್ನು ಹಂಚಿಕೊಳ್ಳಲು ಮತ್ತು ಇತರೆ 
ಶಾಲಾ- ಸಂಬಂಧಿತ ಆಚರಣಿಗಳಗಾಗಿ ಸೀಮಿತಗೊಳಸದೆ 
ಸಂವಾದಗಳನ್ನು ಬೆಳೆಸುವ ವೇದಿಕೆಯಾಗಿ ನೋಡಲಾಲಯತು. 
ವಯಸ್ಥರು ಮತ್ತು ಮಕ್ಕಳು ಇಬ್ಬರಿಗೂ ತಮ್ಮ ಅಭಪ್ರಾಯಗಳನ್ನು 
ಹಂಚಿಕೊಳ್ಳಲು ಮತ್ತು ಅವರ ಆಸಕ್ತಿಯ ವಿಷಯಗಳ ಬಣ್ಣ 


ಬಳಸಲಾಯುತು. 


ಮಾತನಾಡಲು ಪ್ರೋತ್ಸಾಹಿಸಲಾಯುತು. ಮಕ್ಕಳ ಪ್ರದರ್ಶನಗಳು 
ತರಗತಿ- ಯೊಳಗಿನ ಕಲಕೆಯ ಫಲತಾಂಶವಾಗಿವೆ, ಅವು 
ನಿರ್ದಿಷ್ಟವಾಗಿ ಅಸೆಂಜ್ಞಗಾಗಿ ಯೋಜಸಲಾದದ್ದಲ್ಲ. ಅವು ಮಕ್ಕಳ 
ಅಭಿಪ್ರಾಯಗಳಗೂ ಅವಕಾಶ ನೀಡಲಾಗಿದೆ ಮತ್ತು ಅವರೂ 
ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬಹುದು ಎಂದು ತಿಆಸಲು 
ಬಳಸುವ ಮಾರ್ಗವಾದವು. ಆಟದ ಮೈದಾನದಲ್ಲ, ಗೆಲ್ಲುವುದು 
ಮತ್ತು ಸೋಲುವುದನ್ನು ಆಟದ ಭಾಗವೆಂದು 
ಪರಿಗಣಿಸಲಾಲಯುತು ಮತ್ತು ಚರ್ಚೆಗಳು ಕೇವಲ ಆಟದ ಸುತ್ತ 
ಇರದೆ, ಮಕ್ಕಳು ಏನು ಭಾವಿಸುತ್ತಾರೆ ಮತ್ತು ಅವರು ಹೇಗೆ 
ವರ್ತಿಸುತ್ತಾರೆ ಎಂಬುದರ ಸುತ್ತವಿರುತ್ತಿತ್ತು (ವಿಶೇಷವಾಗಿ 
ಆಟವಾಡುವಾಗ ಯಾವುದೇ ಆಕ್ರಮಣಪಶೀಲತೆಯ ಸಂದರ್ಭ 
ಕಂಡುಬಂದಿದ್ದಲ್ಲ). 


ಕಾಲಕ್ರಮೇಣ, ಮಕ್ಕಳು ಚರ್ಚೆಯ ಸಮಯದಲ್ಲ ಮಾತನಾಡುವ 
ವಿಶ್ವಾಸವನ್ನು ಬೆಳೆಸಿಕೊಂಡರು. ಶಿಕ್ಷಕರು ಅಥವಾ ಅಷ್ಟೇನೂ 
ಪರಿಚಿತರಲ್ಲದ ಜನರೊಂದಿಗೆ ಸಂಭಾಷಣಿಯ ತೊಡಗಿ- 
ಕೊಂಡರು ಮತ್ತು ಅವರ ಸಮಸ್ಯೆಗಳನ್ನು ಹಂಚಿಕೊಳ್ಳಲು 
ಆರಂಭಸಿದರು. ಮಕ್ಷಳು ತಮ್ಮ ಆಯ್ದೆಯ ಬಗ್ಗೆ ತಿಳುವಳಕೆ 
ಹೊಂದಿದ್ದಾರೆ ಎಂದು ಬಚಿತಪಡಿಸಿಕೊಳ್ಳಲು ಇದು ಒಂದು 
ಮಾರ್ಗವಾಗಿತ್ತು. ಸಾಮಾಜಕ ಸಮಸ್ಯೆಗಳ ಬಗ್ಗೆ 
ವಿದ್ಯಾರ್ಥಿಗಳಲ್ಲ ಅರಿವನ್ನು ಮೂಡಿಸುವುದು ಮುಖ್ಯ ಎಂದು 
ನಮ್ಮ ಶಾಲೆಯೊಂದರಲ್ಲ ಶಿಕ್ಷಕರು ನಂಜದ್ದರು. ಆದ್ದರಿಂದ, 
ಅವರು ಆ ಪ್ರದೇಶದಲ್ಲ ಪ್ರಚಅತದಲ್ಲರುವ ಬಾಲ್ಯವಿವಾಹದಂತಹ 
ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅಸೆಂಟ್ಞಯಲ್ಲ 
ಮತ್ತು ತರಗತಿಯಲ್ಲ ಚರ್ಚೆಯನ್ನು ಕೈಗೆತ್ತಿಕೊಂಡರು. ಇದರ 
ಫಲಶ್ರುತಿಯಾಗಿ ಒಬ್ಬ ವಿದ್ಯಾರ್ಥಿಯು ಮದುವೆಯ ಸಾಮಾಜಕ 
ಒತ್ತಡವನ್ನು ವಿರೋಧಿಸಲು ಸಾಧ್ಯವಾಯಿತು. ಆ ಮೂಲಕ 
ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಎಲ್ಲರ ಹಿತರಕ್ಷಣೆಗಾಗಿ 


ಸಂವಾದವು ಪರಿಣಾಮಕಾರಿ ವಿಧಾನ ಎಂಬುದನ್ನು 
ನಿರೂಪಿಸಲಾಲಯುತು. 
ಭಾಗೀದಾರರೊಂದಿಗೆ ಕೆಲಸ ಮಾಡುವುದು 


ಪೋಷಕರೊಂದಿಗೆ ತೊಡಗಿಸಿಕೊಳ್ಳುವುದು 


ಶಾಲೆಗಳು ಯಾವ ರೀತಿಯ ಹೋಷಕರನ್ನು ಹೊಂದಿವೆ- 
ಎಂಬುದನ್ನು ಗಮನಿಸಿ,  ಪೋಷಕ- ಶಿಕ್ಷಕರ ಸಭೆಗಳನ್ನು 
ವಿಚಾರಪೂರ್ಣವಾಗಿ ಆಯೋಜಸಬೇಕಿತ್ತು. ಶಾಲೆಯ 
ದೃಷ್ಟಿಕೋನಗಳನ್ನು ತಿಅಸುವ ಸಂದರ್ಭದಲ್ಲ ಪೋಷಕರು 
ಮತ್ತು ಸಮುದಾಯದ ದೃಷ್ಟಿಕೋನಗಳನ್ನು ಅರ್ಥ 
ಮಾಡಿಕೊಳ್ಳಲು ಶಿಕ್ಷಕರನ್ನು ಪ್ರೋತ್ಸಾಹಿಸಲಾಯುತು. 
ಪೋಷಕರು, ಪೋಷಕ ಶಿಕ್ಷಕ ಸಭೆಗಳಗೆ ಹಾಜರಾಗಲು ಎದುರು 
ನೋಡುವಂತೆ ಮಾಡುವುದು. (ಆದರೆ ಅದನ್ನು ದೂರು ನೀಡುವ 
ಅಲ್ಲದಂತೆ ವೇದಿಕೆಯನ್ನಾಗಿ) ನಮ್ಮ ಗುರಿಯಾಗಿತ್ತು. ಇದು 
ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು, ಮಗುವಿನ 
ಸಾಧನೆಯನ್ನು ಸಂಭ್ರಮಿಸಲು, ಶಿಕ್ಷಕರು ಮತ್ತು ಪೋಷಕರು 


ಮಗುವಿನ ಒಅತಿಗೆ ಹಾಗೂ ಕಾರ್ಯಕ್ಷಮತೆ ಹೆಚ್ಚಿಸಲು ಒಟ್ದಾಗಿ 
ಕೆಲಸ ಮಾಡುವುದನ್ನು ಖಚಿತಪಡಿಸಿಕೊಳ್ಳಲು ಇರುವ ಒಂದು 
ಅವಕಾಶವೆಂದು ಅರಿಯಲಾಲುತು. 


ಶಿಕ್ಷಕರು ಪ್ರತಿ ಮಗುವಿನ ಕಅಕೆಯ ದಾಖಲೆಯನ್ನು ಇಟ್ಟರಬೇಕು 
ಮತ್ತು ಅದು ಪೋಷಕರಿಗೆ ಲಭ್ಯವಾಗುವಂತೆ ಮಾಡಬೇಕಿತ್ತು. 
ಅಂತಿಮವಾಗಿ - ಪೋಷಕರು ತಮ್ಮ ಮಗುವಿನ ಬಗೆ 
ತಿಆದಕೊಳ್ಳುವ ಎಲ್ಲ ಹಕ್ಕನ್ನು ಹೊಂದಿದ್ದಾರೆ ಮತ್ತು ಎಲ್ಲ 
ವಿವರಗಳನ್ನು ಸೂಕ್ತ ಸಾಕ್ಷ್ಯದೊಂದಿಗೆ ಒದಗಿಸುವುದು ಶಿಕ್ಷಕರ 
ಕರ್ತವ್ಯವಾಗಿದೆ. ಪಾಲಕರು ತಮ್ಮ ಮಗುವಿನ ಜೊತೆ 
ಕಲಅಕೆಯಲ್ಲ ತೊಡಗಿಸಿಕೊಳ್ಳುವುದು ಮತ್ತು ಆ ಕುರಿತು ಆಸಕ್ತಿ 
ಹೊಂದಿರುವುದನ್ನು ನಿರೀಕ್ಷಿಸಲಾಯಿತು. ಎಂದರೆ ಇದರರ್ಥ 
ಪೋಷಕರು ಮಕ್ಕಳಗೆ ಕಅಸಬೇಕು ಎಂದಲ್ಲ; ತಾವು ಮಕ್ಕಳಿಗೆ 
ಕಅಸದೆಯೇ ದಿನಚರಿಯನ್ನು ತಯಾರಿಸುವುದು. ಹೀಗಾಗಿ 
ಶಿಕ್ಷಕರು ಮತ್ತು ಹೋಷಕರ ನಡುವೆ ಪರಸ್ಪರ ಗೌರವ ಹಾಗೂ 
ನಂಬಕೆ ಇರುವುದು ಅತ್ಯಗತ್ಯ. 


ಪೋಷಕರ ಆತಂಕವನ್ನು ಸೌಹಾರ್ದಯುತವಾಗಿ ಪರಿಹರಿಸ- 
ಲಾಗುತ್ತಿತ್ತು. ಶಿಕ್ಷಕರು ಕೆಲವೊಂದು ಸಮಸ್ಯೆಗಳನ್ನು 
ನಿರ್ವಹಿಸಲು ಅದು ತಮ್ಮ ಸಾಮರ್ಥ್ಯ ಮೀರಿದ್ದು ಎಂದು 
ಭಾವಿಸಿದರೆ, ಅದನ್ನು ಅವರು ತಮ್ಮ ಸಹೋದ್ಯೋಗಿಗಳು 
ಮತ್ತು ಆಡಳತ ಮಂಡಳಯೊಂದಿಗೆ ಹಂಚಿಕೊಳ್ಳಬಹುದಾಗಿತ್ತು. 
ಉರುಹೊಡೆಯುವ ಕಲಕೆಯನ್ನು ಉತ್ತೇಜಸದಿರುವುದು. 
ಶಾಲೆಯ ಮುನ್ನೋಟ, ಮತ್ತು ಶಿಕ್ಷಣದ ಇತರ ವಿಶಾಲ. 
ಸಾಮಾನ್ಯ ಗುರಿಗಳು ಮುಂತಾದ ವಿಷಯಗಳನ್ನು 
ಚರ್ಜಿಸುವುದರ ಮೂಲಕ ದೃಷ್ಟಿಕೋನಗಳನ್ನು ರೂಪಿಸುವುದು 
ಸಭೆಯ ಕಾರ್ಯಸೂಚಿಯ ಭಾಗವಾದವು. ಶಾಲೆಯೊಂದರ 
ಮೊದಲ ಹೋಷಕ- ಶಿಕ್ಷಕರ ಸಭೆಯಲ್ಲ ಪೋಷಕರೊಬ್ಬರು. 
'ನೀವು ಇಲ್ಲಗೆ ಏನು ಮಾಡಲು ಬಂದಿದ್ದೀರೋ ಅದನ್ನು ಮಾಡಿ. 
ನಿಮಗೆ ನಮ್ಮೆಲ್ಲರ ಬೆಂಬಲವಿದೆ ಮೇಡಂ ಎಂದಿದ್ದು ಈಗ 
ನೆನಪಾಗುತ್ತದೆ. 


ಮಕ್ಕಳೊಂದಿಗೆ ಕೆಲಸ ಮಾಡುವುದು 


ಆ ಶಾಲೆಗೆ ದಾಖಲಾದ ಮಕ್ಕಳು ಸ್ಥಳೀಯ ಸಮುದಾಯದಿಂದ 
ಬಂದವರಾಗಿದ್ದರು: ಸ್ಥಳೀಯ ಶಾಲೆಗಳು ಕಾರ್ಯನಿರ್ವಹಿಸುವ 
ರೂಢಿಗತ ವಿಧಾನಗಳಗೆ ಅವರು ಒನಗ್ಗಿಕೊಂಡಿದ್ದರು; ಅಲ್ವ 
ವ್ಯವಸ್ಥೆಗಳು, ಪ್ರೋತ್ಸಾಹಕಗಳು, ಮತ್ತು ಘಟಕ ಪರೀಕ್ಷೆಗಳು 
ಜಾರಿಯಲ್ಲದ್ದವು. ಉದಾಹರಣೆಗೆ, ಮಕ್ಕಳು ನಿರಂತರ ಶಿಕ್ಷಕರ 
ಮೇಲ್ತಚಾರಣಿ ಮತ್ತು ತಪ್ಪುಗಳಗಾಗಿ ಶಿಕ್ಷೆ ಪಡೆಯುವುದಕ್ಕೆ 
ಒದ್ಗಿ ಕೊಂಡಿದ್ದರು. ತರಗತಿಯಲ್ಲ 'ಮುಕ್ತ ಆಟ' ಅಥವಾ ಸ್ವಾಯತ್ತ 
ಕಲಕೆಯಲ್ಲ (ಪ್ರತಂತ್ರವಾಗಿ ಓದುವುದು ಅಥವಾ ಆಕರ್ಷಕ ಚಿತ್ರ 
ಪುಸ್ತಕಗಳನ್ನು ಆಯ್ಲೆ ಮಾಡುವುದು) ತೊಡಗಿಸಿಕೊಳ್ಳಲು 
ಅವಕಾಶ ನೀಡಿದಾಗ ಹೇಗೆ ವರ್ತಿಸಬೇಕು ಎಂದು ಅವರಿಗೆ 
ಅರಿವಿರಲಲ್ಲ. ಅವರ ಹೊಸ ಶಾಲೆಯು 'ಶಿಕ್ಷೆಯುಲ್ಲದ' 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 05 


06 


ಸ್ಥಳವಾಗಿರುವುದರಿಂದ, ಮಕ್ಕಳು ಆಗಾಣ್ಣಿ ರೊಚ್ಚಗೇಳುತ್ತಿದ್ದರು 
ಮತ್ತು ಅವರನ್ನು ಅವರಷ್ಟಕ್ಷೇ ಜಬಟ್ದಾಗ ಆಕ್ರಮಣಕಾರಿ- 
ಯಾಗುತ್ತಿದ್ದರು. ಇಲ್ಲ ನಿಜವಾಗಿಯೂ ಸಹಾಯ ಮಾಡಿದ್ದು 
ಮಕ್ಕಳೊಂದಿಗಿನ ನಿರಂತರ ಸಂವಾದ. 


ಶಿಕ್ಷಕರು ಎರಡೂ ಕಡೆಯ ವಾದಗಳನ್ನು ಅಆಅಸುತ್ತಾ 
ಮಕ್ಕಳೊಂದಿಗೆ ಸಂವಾದದಲ್ಲ ತೊಡಗಿದರು. ಶಿಕ್ಷಕರು ಸಕ್ರಿಯ 


Rs 


ಕೇಳುಗರು ಮತ್ತು ವೀಕ್ಷಕರಾಗಿರಬೇಕಾಗಿತ್ತು: ಮಧ್ಯಪ್ರವೇಶಿಸದ. 


ನಿಷ್ಠಕ್ಷಪಾತ ಮತ್ತು ನ್ಯಾಯಯುತ ತೀರ್ಪು 
ನೀಡುವವರಾಗಿರಖೇಕಿತ್ತು. ನಿಪ್ಪಂದೇಹವಾಗಿ, ಇದು 
ನಿಜವಾಗಿಯೂ ಶಿಕ್ಷಕರಿಗೆ ಸವಾಲಾಗಿತ್ತು ಮತ್ತು ಅವರ 
ಸಾಮಾನ್ಯ ಚಿಂತನೆಯ ವಿರುದ್ಧವಾಗಿತ್ತು. ಆದ್ದರಿಂದ, 


ಮಕ್ಕಳೊಂದಿಗೆ ಕೆಲಸ ಮಾಡುವ ವಾಡಿಕೆಯ ವಿಧಾನಗಳನ್ನು 
ಪರ್ಯಾಲೋಚಿಸುವ ಅವಶ್ಯಕತೆಯಿತ್ತು. ನಿಧಾನವಾಗಿ, 
ಶಿಕ್ಷಕರು ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸಿಕೊಳ್ಳುವತ್ತ 
ಮಕ್ಕಳನ್ನು ಪ್ರೋತ್ಸಾಹಿಸಲು ಪ್ರಾರಂಭಿಸಿದರು ಮತ್ತು 
ಪರಿಹಾರಗಳನ್ನು ಸೂಚಸುತ್ತಿರಅಲ್ಲ. ಅವರು ಸ್ನೇಹಿತರೊಂದಿಗೆ 
ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದಾದ ಪರ್ಯಾಯ 
ಮಾರ್ಗಗಳನ್ನು ಅವರಿಗೆ ತೋರಿಸಿ ಆಟದ ಮೈದಾನದಲ್ಪ 
ಸೋತಾಗ, ಶಾಲಾ ಕೆಲಸದಿಂದ ಅಥವಾ ಸಹಪಾಠಿಯುಂದಾಗಿ 
ಬೇಸರಗೊಂಡಾಗ, ಅಥವಾ ಕೆಲವೊಮ್ಮೆ ಮನೆಯ 
ಪರಿಸ್ಥಿತಿಬುಂದಾಗಿ ಕೋಪಗೊಂಡಾಗ ಅದನ್ನು ನಿರ್ವಹಿಸುವ 
ವಿಧಾನಗಳನ್ನು ಅಥವಾ ಹೇಗೆ ಅದನ್ನು ವ್ಯಕ್ತಪಡಿಸಬೇಕೆ೦ದು 
ಚರ್ಚಿಸಲಾಗುತ್ತಿತ್ತು. 


ಬದಲಾವಣೆಗಳು ನಿಜವಾಗಿಯೂ ಅಆಶ್ಚರ್ಯಕರವಾಗಿದ್ದವು: 
ಒಂದು ತಿಂಗಳೊಳಗೆ, ಮಕ್ಕಳು ಬದಲಾದ ವಾತಾವರಣಕ್ಕೆ 
ಹೊಂದಿಕೊಳ್ಳಲು ಪ್ರಾರಂಭಸಿದರು. ತಮ್ಮದೇ ಆದ ಬೋರ್ಡ್‌ 
ಆಟಗಳನ್ನು ತಯಾರಿಸಲು ಪ್ರಾರಂಭಸಿದರು, ಸುಲಭವಾಗಿ 
ಲಭ್ಯವಿರುವ ವಸ್ತುಗಳೊಂದಿಗೆ ಆಟವಾಡಲು ಪ್ರಾರಂಭಸಿದರು 
ಮತ್ತು ಶಿಕ್ಷಕರಿಂದ ಯಾವುದೇ ಔಪಚಾರಿಕ ಸೂಚನೆಗಳು 
ಇಲ್ಲದಿರುವಾಗ ಅಥವಾ ಸಂಘಟತ  ಚಟುವಟಕೆಗಳು 
ಇಲ್ಲದಿರುವಾಗ ಜಡುವಿನ ವೇಜೆ/ ಮೇಲ್ಪಚಾರಣೆಯುಲ್ಲದ 
ಸಮಯದಲ್ಲ. ಒಬ್ಬರೇ ಇರುವ ಸಂದರ್ಭದಲ್ಲ. ಉಪಯುಕ್ತ 
ಮತ್ತು ಉತ್ಪಾದಕ ಮಾರ್ಗಗಳನ್ನು ಕ್ರಮೇಣ ಹುಡುಕಿಕೊಂಡರು. 


ಶಿಕ್ಷಕರೊಂದಿಗಿನ ಪರ್ಯಾಲೋಚನೆ 


ಶಿಕ್ಷಕರು ಸಂಸ್ಥೆಗೆ ಹೊಸಬರಾದರೂ ವೃತ್ತಿಗೆ ಹೊಸಬರೇನೂ 
ಆಗಿರಅಲ್ಲ. ಅವರು ತಮ್ಮದೇ ಆದ ನಂಬಕೆಗಳು ಮತ್ತು 
ಮೌಲ್ಯಗಳೊಂದಿಗೆ ಬಂದಿದ್ದರು. ಅದು ಶಿಕ್ಷಣ. ಮಕ್ಕಳ 
ಕುರಿತದ್ದಾಗಿರಬಹುದು ಅಥವಾ ಶಿಕ್ಷಕರಾಗಿ ತಮ್ಮನ್ನು ಕುರಿತೇ 
ಆಗಿರಬಹುದು, ಶಿಸ್ಲಿನ ಕಲ್ಲನೆ ಅಥವಾ ಪರೀಕ್ಷೆಗಳಂತಹ 
ಅಂಶಗಳೂ ಇರಬಹುದು. 

ಯಾವುದೇ ವಿದ್ಯಾರ್ಥಿಯ ಯೋಗಕ್ಷೇಮಕ್ಕೆ ಸಂಬಂಧಿಸಿದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


ಪ್ರಯತ್ನದಲ್ಲ ಶಿಕ್ಷಕರ ಯೋಗಕ್ಷೇಮ ಮತ್ತು ಮೌಲ್ಯಗಳು 
ನಿರ್ಣಾಯಕವಾಗಿವೆ. ಶಿಕ್ಷಕರು ತಮಗೂ ಬೆಲೆಯುದೆ ಎಂದು 
ಭಾವಿಸುವ, ತಮ್ಮದೇ ಆದ ಅಭಪ್ರಾಯಗಳನ್ನು. ಧ್ವನಿಯನ್ನು 
ಹೊಂದುವ ಮತ್ತು ಅವರ ಕೆಲಸದ ಮೇಲೆ ಪ್ರಭಾವ ಜೀರುವ 
ಅಂಶಗಳ ಕುರಿತು ನಿರ್ಧಾರ ತೆಗೆದುಕೊಳ್ಳುವಲ್ಲ ಅವರನ್ನು 
ತೊಡಗಿಸಿಕೊಳ್ಳುವ ಅಗತ್ಯವಿದೆ. ಶಿಕ್ಷಕರನ್ನು ಗೌರವಿಸಲಾಯುತು 
ಮತ್ತು ಅವರ ಅನುಭವ, ಪರಿಣತಿಯನ್ನು ಗುರುತಿಸಲಾಯುತು. 
ಶಿಕ್ಷಕರಾಗಿ ಅವರೂ. ತಮ್ಮ ವಿದ್ಯಾರ್ಥಿಗಳೊಂದಿಗೆ ಉತ್ತಮ 
ಬಾಂಧವ್ಯವನ್ನು ಹೊಂದುವ ಅಗತ್ಯದ ಮಹತ್ವವನ್ನು ಅರ್ಥ 
ಮಾಡಿಕೊಳ್ಳಬೇಕಾಗಿತ್ತು ಮತ್ತು ಅವರನ್ನು ತಿಆದುಕೊಳ್ಳಲು 
ಸಮಯವನ್ನು ತೆಗೆದುಕೊಳ್ಳುವ ಅಗತ್ಯವಿತ್ತು. ಪರಸ್ಪರರಲ್ಲಿ 
ವಿಶ್ವಾಸವುಳ್ನ ಸಂಸ್ಕೃತಿಯನ್ನು ರೂಪಿಸುವಲ್ಲ ಅವರು ಎಂಥ 
ನಿರ್ಣಾಯಕ ಪಾತ್ರವನ್ನು ವಹಿಸಆದ್ದಾರೆ ಎಂಬುದನ್ನು ಅವರು 
ರಹಿಸಖೇಕಾಗಿತ್ತು. 


ಶಾಲೆಯ ಬಗೆಗೆ ಒಡೆತನದ ಪ್ರಜ್ಞೆಯನ್ನು ಬೆಳೆಸಲು 
ಶಿಕ್ಷಕರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು 
ನಿರ್ಧರಿಸಲಾಯುತು ಮತ್ತು ಅದಕ್ಷನುಗುಣವಾಗಿ ಪ್ರಕ್ರಿಯೆ ಮತ್ತು 
ವ್ಯವಸ್ಥೆಗಳನ್ನು ಸರಿ ಹೊಂದಿಸಲಾಯುತು. ಪರಸ್ಪರರನ್ನು ಅರ್ಥ 
ಮಾಡಿಕೊಳ್ಳಲು ಮತ್ತು ಭನ್ನಾಭಿಪ್ರಾಯಗಳನ್ನು ನಿವಾರಿಸಲು 
ಸಂಭಾಷಣೆ ಮತ್ತು ಸಂವಾದಗಳನ್ನು "ಮುಂದಿನ ಹಾದಿಯಾಗಿ' 
(‘the way forward’ ಎಂದು ಪರಿಗಣಿಸಲಾಲಯುತು. ಅಂತಹ 
ವೇದಿಕೆಗಳಲ್ಲ ಒಂದಾಗಿರುವ ಸಿಬ್ಣಂದಿ ಸಭೆಗಳು ಶಾಲೆಗಳನ್ನು 
ಸ್ಥಾಪಿಸುವ ಆರಂಛಕ ದಿನಗಳಲ್ಲ ಪ್ರತಿದಿನವೂ ನಡೆಯುತ್ತಿದ್ದವು. 
ಅದು ಎಲ್ಲರೂ ಒಬ್ಬಾಗಿ ಸೇರಿ, ದೈನಂದಿನ ಕೆಲಸದ ಬಗೆಗಿನ 
ಟಪ್ಪಣಿಗಳನ್ನು ವಿನಿಮಯ ಮಾಡಿಕೊಳ್ಳಲು. ಕಾಕಜಗಳನ್ನು 
ಹಂಚಿಕೊಳ್ಳಲು, ಸಾಧನೆಗಳನ್ನು ಸಂಭ್ರಮಿಸಲು ಮತ್ತು ಆಡಳತ, 
ಮಧ್ಯಾಹ್ನದ ಬಸಿಯೂಟ ಅಥವಾ ತರಗತಿಗೆ ಸಂಬಂಧಿಸಿದ 
ಸವಾಲುಗಳನ್ನು ಚರ್ಚಿಸುವ ಸಮಯವಾಗಿತ್ತು. 


ಸಭೆಗಳು ದೃಷ್ಟಿಕೋನಗಳನ್ನು ರೂಪಿಸಲು, ತರಗತಿಯ 
ಖೋಧನೆ, ಶಾಲಾ ಪ್ರಕ್ರಿಯೆಗಳಗೆ ಸಂಬಂಧಿಸಿದ 
ಚಾಲ್ರಯಲ್ಲರುವ ಆಚರಣೆಗಳನ್ನು ಚರ್ಜಸಲು ಮತ್ತು 
ಸಂಘರ್ಷಗಳನ್ನು ಪರಿಹರಿಸಲು ಒಂದು ವೇದಿಕೆಯಾಗಿದ್ದವು. 
ಖೋಧನೆಯಲ್ಲ ಪಠ್ಯಪುಸ್ತಕದಾಚೆಗಿನ ಕಲಅಕೆಯ ತಿರುಳನ್ನು 
ಅರ್ಥಮಾಡಿಕೊಳ್ಳಲು ಇದು ಒಂದು ಅವಕಾಶವಾಯುತು. ಮಕ್ಕಳ 
ಕಲಕೆಯ ವೇಗವು ಒಂಡೇ ರೀತಿ ಇರದಿರುವುದಕ್ಕೆ ಕಾರಣಗಳು, 
ಏಕರೂಪತೆ ಮುಖ್ಯವೇ. ತರಗತಿಯ ನಿರ್ವಹಣೆ ಎಂದರೆ ತಮ್ಮ 
ಭಾವನೆಗಳು ಮತ್ತು ನಡವಳಕೆಯನ್ನು ನಿರ್ವಹಿಸುವುದೇ 
ಎಂಬತ್ಯಾದಿಗಳ ಕುರಿತು ಇಲ್ಲ ವಿಚಾರ ಮಂಥನ ನಡೆಯುತ್ತಿತ್ತು. 


ಸಂಪೂರ್ಣವಾಗಿ ಇಂಥ ವಿಷಯಗಳಗೆಂದೇ 
ಸೀಮಿತವಾಗಿಸದೆ. ಶಿಕ್ಷಣದ ಗುರಿಗಳು. ಪಠ್ಯಕ್ರಮ ಅಥವಾ 
ಸಂಸ್ಥೆಯ ದೂರದೃಷ್ಟಿಗೆ ಅನುಗುಣವಾಗಿ ತಮ್ಮ ಅಭ್ಯಾಸಗಳನ್ನು 
ಸರಿ ಹೊಂದಿಸುವುದು ಇತ್ಯಾದಿಗಳನ್ನು ಔಪಚಾರಿಕವಾಗಿ 


ನಡೆಸಲಾದ ಶಿಕ್ಷಕರ ವೃತ್ತಿಪರ ಅಭವೃದ್ಧಿ ಸಭೆಗಳಲ್ಲ 
ಚರ್ಜಿಸಲಾಗುತ್ತಿತ್ತು. ಸಿಬ್ಣಂದಿ ಸಭೆಗಳಗೆ ಕಾರ್ಯಸೂಚಿಗಳು 
ಕಟ್ಟುನಿಟ್ದಾಗಿರಅಲ್ಲ - ಯಾರು ಬೇಕಾದರೂ ತಮ್ಮ 
ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದಿತ್ತು. ಹೊಸ ಶಾಲಾ 
ಸಂಸ್ಕೃತಿಯನ್ನು ಜಾರಿಗೆ ತರುವಲ್ಲ ಶಿಕ್ಷಕರಾಗಿ ತಮ್ಮ 
ನಿರೀಕ್ಷೆಗಳನ್ನು ಸಿಬ್ಬಂದಿ ಸಭೆಯಲ್ಲಿ ಎಲ್ಲರೂ 
ಪರೀಕ್ಷಿಸಿಕೊಳ್ಳಬಹುದಿತ್ತು. ಎಲ್ಲ ವಿಷಯಗಳ ಬದ್ಧೆ ಎಲ್ಲರೂ 
ಸಮಾನ ತಿಳುವಳಕೆಯನ್ನು ಹೊಂದಿರಬೇಕೆಂಬ ಆಶಯ 
ನಮ್ಯದಾಗಿತ್ತು. 


ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮಗಳು 


ಫೌಂಡೇಷನ್‌ನ ದೃಷ್ಟಿಕೋನ ಮತ್ತು ಶಿಕ್ಷಕರ ಅಗತ್ಯತೆಗಳ 
ಆಧಾರದ ಮೇಲೆ ವೃತ್ತಿಪರ ಅಭವೃದ್ಧಿ ಕಾರ್ಯಕ್ರಮಗಳನ್ನು 
ವಿನ್ಯಾಸಗೊಳಸಲಾಯತು. ಶಿಕ್ಷಕರ ವೃತ್ತಿಪರ ಅಭವೃದ್ಧಿಯು 
ನಿರಂತರ ಮತ್ತು ಸ್ಥಿರವಾದ ಪ್ರಕ್ರಿಯೆಯಾಗಿರಬೇಕು ಎಂಬ 
ನಂಜಕೆಯೊಂದಿಗೆ ಇದನ್ನು ಯೋಜಸಲಾಲಯುತು. ಪ್ರತಿ ವರ್ಷ 
ವಿವಿಧ ಶಾಲೆಗಳಲ್ಲ ವಾರ್ಷಿಕ ಕಾರ್ಯಕ್ರಮವನ್ನು 
ನಡೆಸಲಾಗುತ್ತಿದ್ದು, ಅಲ್ಲ ಎಲ್ಲ ಶಾಲೆಗಳ ಶಿಕ್ಷಕರು ಒಬ್ಬಾಗಿ 
ಸೇರುತ್ತಾರೆ. ಇದು ಶಿಕ್ಷಕರಿಗೆ ವಿವಿಧ ಸ್ಥಳಗಳಗೆ ಪ್ರಯಾಣಿಸಲು 
ಮತ್ತು ಫೌಂಡೇಷನ್‌ನ ಇತರ ಶಾಲೆಗಳು ಹೇಗೆ 
ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೋಡುವ ಅವಕಾಶ 
ಒದಗಿಸಿತು. ಶಿಕ್ಷಕರು ತಮ್ಮ ಅಭಪ್ರಾಯಗಳನ್ನು ಮತ್ತು 
ಆಚರಣೆಗಳನ್ನು ಹಂಚಿಕೊಳ್ಳಲು, ಪರಸ್ಪರ ಸಹಕರಿಸಲು ಮತ್ತು 
ಕಅಯಲು ಒಟ್ಟಗೆ ಸೇರುತ್ತಿದ್ದರು. ಇದರ ಪ್ರಮುಖ ಉದ್ದೇಶ 
ಫೌಂಡೇಷನ್‌ ಶಾಲೆಗಳ ಶಿಕ್ಷಕರ ನಡುವೆ ಒಡನಾಟವನ್ನು 
ಉತ್ತೇಜಸುವುದಾಗಿತ್ತು. 


ಶಾಲಾ ಸಮಿತಿಗಳು 


ಪ್ರವೇಶಾತಿ, ಮಧ್ಯಾಹ್ನದ ಜಸಿಯೂಟ, ಗ್ರಂಥಾಲಯ, ಸುರಕ್ಷತೆ 
ಹಾಗೂ ಭಛದತೆ, ಚಟುವಟಕೆಗಳು ಹಾಗೂ ಆಚರಣೆಗಳು, 
ಬೆಳಗಿನ ಪ್ರಾರ್ಥನಾ ಸಭೆ ನಡೆಸುವುದು ಮುಂತಾದವುಗಳಗಾಗಿ 
ವಿವಿಧ ಸಮಿತಿಗಳನ್ನು ರಚಿಸಲಾಲಯುತು. ಶಾಲೆಯ ಎಲ್ಲ 
ಪ್ರಕ್ರಿಯೆಗಳಲ್ಲ ಎಲ್ಲರೂ ಭಾಗಿಯಾಗುವಂತೆ ನೋಡಿಕೊಳ್ಳಲು, 
ಶಾಲೆಯ ಬಧ್ಧೆ ಸಕಾರಾತ್ಮಕ ಭಾವನೆಯನ್ನು ಬೆಳೆಸಿಕೊಳ್ಳಲು 
ಮತ್ತು ಎಲ್ಲರೂ ಒಗ್ಗೂಡಿ ಸಾಂಸ್ಥಿಕ ಸಂಸ್ಕೃತಿಯನ್ನು ರೂಪಿಸಲು 
ಶಿಕ್ಷಕರನ್ನು ಈ ಸಮಿತಿಗಳಗೆ ಸರದಿಯ ಆಧಾರದ ಮೇಲೆ 
ನೇಮಿಸಲಾಗುತಿತ್ತು. 


ವಿದ್ಯಾರ್ಥಿಗಳು ಸಹ ಕೆಲವು ಸಮಿತಿಗಳ ಭಾಗವಾಗಿದ್ದರು. 
ಉದಾಹರಣೆಗೆ, ಗ್ರಂಥಾಲಯ ಸಮಿತಿಯ ಭಾಗವಾಗಿ, ಅವರು 
ಪುಸ್ತಕಗಳ ನಿರ್ವಹಣೆ ಮತ್ತು ಪುಸ್ತಕಗಳನ್ನು ಎರವಲು ನೀಡುವ 
ಪ್ರಕ್ರಿಯೆಯಲ್ಲ ಸಹಾಯ ಮಾಡುತ್ತಿದ್ದರು. ಮಧ್ಯಾಹ್ನದ 


ಜನಸಿಯೂಟದ ಸಮಿತಿಯ ಭಾಗವಾಗಿ, ಅವರು ಆಹಾರವನ್ನು 
ಬಡಿಸುವುದು, ಊಟ ಮಾಡಿದ ಜಾಗ ಶುಜಿಗೊಳಸುವುದು 
ಮತ್ತು ಆಹಾರ ವ್ಯರ್ಥವಾಗದಂತೆ ನೋಡಿಕೊಳ್ಳುತ್ತಿದ್ದರು. ಶಾಲಾ 
ಪ್ರಕ್ರಿಯೆಗಳಲ್ಲ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳಗೆ ತಮ್ಮ 
ಶಾಲೆಯನ್ನು ಹೇಗೆ ನಡೆಸಲಾಗುತ್ತಿದೆ ಎಂಬುದನ್ನು ಅರ್ಥ 
ಮಾಡಿಕೊಳ್ಳಲು ಅವಕಾಶವಾಲುತು. ಜವಾಬ್ದಾರಿಗಳನ್ನು 
ಹೊರಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲಾಯುತು. 
ಜವಾಬ್ದಾರಿಯುತ ನಡವಳಕೆಯ ನಿರೀಕ್ಷೆಗಳ ಬಗ್ಗೆ ಮತ್ತು 
ಎಲ್ಲರೊಂದಿಗೆ ಆರೋಗ್ಯಕರ ಸಂಬಂಧವನ್ನು ನಿಭಾಯುಸಲು 
ತಾವು ಏನು ಮಾಡಬಹುದು ಎಂಬುದನ್ನು ವಿದ್ಯಾರ್ಥಿಗಳು 
ಅರಿತುಕೊಂಡರು. 


ಉಪಸಂಹಾರ 


ಮೇಲಅನ ವಿವರಗಳು ಫೌಂಡೇಷನ್‌ ಶಾಲೆಗಳ ಆರಂಭಕ 
ವರ್ಷಗಳ ಅನುಭವವನ್ನು ಜಂಜಸುತ್ತವೆ. ಹೆಚ್ಚನ ಸಂಸ್ಥೆಗಳು 
ಆರಂಭಕ ಹಂತದಲ್ಲ ಇರುವಂತೆ ಶಾಲೆಗಳನ್ನು ಸ್ಥಾಪಿಸುವಾಗ- 
ಸೀಮಿತ ಸಂಪನ್ಮೂಲಗಳು ಮತ್ತು ಸೌಲಭ್ಯಗಳು (ಆ 
ಸಮಯದಲ್ಲ ಹೆಚ್ಚನ ಶಾಲೆಗಳು ಬಾಡಿಗೆ ಕಟ್ಟಡಗಳಲ್ಲ 
ಕಾರ್ಯನಿರ್ವಹಿಸುತ್ತಿದ್ದವು). ವಿವಿಧ ಹಂತದ ಪ್ರಕ್ರಿಯೆಗಳನ್ನು 
ಆರಂಭಸುವುದು ಮತ್ತು ವಿವಿಧ ಹಿನ್ನೆಲೆಬುಂದ ಬಂದ 
ಶಿಕ್ಷಕರೊಂದಿಗೆ ಕೆಲಸ ಮಾಡುವುದು- ಹೀಗೆ ಸಾಕಷ್ಟು 
ಸವಾಲುಗಳು ಎದುರಾದವು. ಈ ಶಾಲೆಗಳ ಆರಂಭಕ ವರ್ಷಗಳ 
ಅನುಭವಗಳು ಸಮಷ್ಟಿ ಹಿತವನ್ನು ಕಾಯುವಲ್ಲ ಪ್ರೇರಕ ಮತ್ತು 
ಪೂರಕವಾಗಬಲ್ಲ ಶಾಲಾ ಸಂಸ್ಕೃತಿಯನ್ನು ರಚಿಸುವುದರ ಮೇಲೆ 
ಕೇಂದ್ರೀಕರಿಸುವ ಪ್ರಾಮುಖ್ಯತೆಯನ್ನು ಒತ್ತಿಹೇಳುತ್ತವೆ, ಇಂಥ 
ಶಾಲಾ ಸಂಸ್ಕೃತಿಯ ಪರಿಣಾಮವಾಗಿ ಒಟ್ದಾರೆ ಕಾರ್ಯಕ್ಷಮತೆ 
ಸುಧಾರಿಸುತ್ತದೆ. ಸರ್ವರ ಹಿತವನ್ನೂ ಬಯಸುವ 
ಸಂಸ್ಕೃತಿಯನ್ನು ರೂಪಿಸುವ ದೃಷ್ಟಿಕೋನವನ್ನು ಹಂಚಿಕೊಳ್ಳಲು 
ಶಾಲೆಗಳಲ್ಪ ತೊಡಗಿಸಿಕೊಂಡಿರುವ ಪ್ರತಿಯೊಬ್ಲ್ಬರೂ ಒಗ್ಗೂಡುವ 
ಅಗತ್ಯವಿದೆ ಎಂಬುದು ಸ್ಪಷ್ಟವಾಗಿದೆ. ಮಕ್ಕಳು ಕಲಅಯಲು. 
ಸಾಧನೆಗ್ಯೈೈಯ್ಯಲು ಮತ್ತು ಅಭವೃದ್ಧಿ ಹೊಂದಲು. ತಮ್ಮ 
ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಂಡು 
ಹುರುಪಿನೊಂದಿಗೆ ಅಣಿಯಾಗಿರಬೇಕು. ವಾವು 
ಸುರಕ್ಷಿತರಾಗಿದ್ದೇವೆ. ನಮಗೂ ಬೆಲೆಯುದೆ ಎಂದು ಅವರಿಗೆ 
ಅನಿಸಬೇಕು ಮತ್ತು ತಮ್ಮ ಬಧ್ಣೆ ಅವರಿಗೇ ವಿಶ್ವಾಸವಿರಬೇಕು. 
ಅವರ ಸುತ್ತಮುತ್ತ ಸಕಾರಾತೃಕವಾದ ಆದರ್ಶ. ಮಾದರಿಗಳನ್ನು 
ಮುಂದಿಡುವ ಅಗತ್ಯವಿದೆ. ಹಾಗಾಗಿ ನಾವು ಶಿಕ್ಷಕರು 
ಸಖ್ಯದಿಂದಿದ್ದು ಘನತೆ ಕಾಪಾಡಿಕೊಳ್ಳುವಂತೆ ಸೂಕ್ತ ಪರಿಸರ 
ಸೃಷ್ಟಿಸಿಬೇಕಿದೆ. ಇದು ಸರ್ವರೂ ಒಪ್ಪುವ ನಂಬಕೆ, ಮೌಲ್ಯ, 
ಕಾಣ್ಣೆಯಂಥ ಸಂಸ್ಕೃತಿಯ ಪ್ರಮುಖ ಅಂಶಗಳನ್ನು ರೂಪಿಸುವಲ್ಪ 
ಮುಂದಡಿಯುಡಲು ನೆರವಾಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 07 


08 


ಕೊನೆ ಟಿಪ್ಪಣಿಗಳು: 

i Edgar Schein’s Model of Organisational Culture 

ii Gruenert, (2008) in School Climate and Culture, Strategy Brief, February 2016, Elisabeth Kane, Natalie Hoff, Ana Cathcart, Allie Heifner, Shir 
Palmon, Reece L. Peterson, University of Nebraska-Lincoln. p 1 

iii Cakiroglu, U., Akkan, Y., & Glven, B. (2012) in School climate and Culture - Elisabeth Kane et al. ibid. p 1 

ivy Kent Petersen and Terence Deal (2002)- The Shaping School Culture Fieldbook, The Jossey-Bass Education Series, Wiley Company. p 9 


v Why Schoolls Important. https://www.waterburybridgetosuccess.org/why-is-school-important/ 


ಅರುಣಾ ಜ್ಯೋತಿ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಸ್ನೊಲ್‌ ಆಫ್‌ ಎಜುಕೇಶನ್‌ನಲ್ಪ ವಿಭಾಗದಲಿ 
ಅಧ್ಯಾಪಕರಾಗಿದ್ದು, ಶಿಕ್ಷಕರಾಗಿ ದಶಕಗಳ ಕಾಲದ ಅನುಭವ ಹೊಂದಿದ್ದಾರೆ. ಚೆನ್ನೈನ ವಿಎಚ್‌ಎಸ್‌ (VHS) ಆಸ್ಪತ್ರೆಯಲ್ಲ ಕೌನ್ಸೆಂಂಗ್‌ ಮತ್ತು 
ವಿಶೇಷ ಅಗತ್ಯಗಳ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ ಮತ್ತು SNEHA (Centre for Slow Learners- ನಿಧಾನಗತಿಯಲ್ಲಿ 
ಕಲಅಯುವವರ ಕೇಂದ್ರ)ನಲ್ಲ ಪ್ರಯಂಸೇವಕರಾಗಿದ್ದಾರೆ. ಇವರು ದೇಶಾದ್ಯಂತ ಆರಂಭಸಿದ ಮೊದಲ ಆರು ಅಜೀಂ ಪ್ರೇಮ್‌ಜ ಶಾಲೆಗಳನ್ನು 
ಸ್ಥಾಪಿಸಿದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಶಾಲೆಗಳ ಕೇಂದ್ರ ತಂಡದ ಭಾಗವಾಗಿದ್ದರು. ಶಿಕ್ಷಕರ ವೃತ್ತಿಪರ ಅಭವೃದ್ಧಿ, ಪಠ್ಯಕ್ರಮದ 
ಅಭವೃದ್ಧಿ. ನಿರಂತರ ವ್ಯಾಪಕ ಮೌಲ್ಯಮಾಪನ (CCE), ಆರಂಭಕ ಬಾಲ್ಯ ಶಿಕ್ಷಣ (ECE), ವಿಶೇಷ ಮಕ್ಕಳ ಶಿಕ್ಷಣ ಮತ್ತು ಹದಿಹರೆಯಕ್ಕೆ 
ಸಂಬಂಧಿಸಿದ ಅಂಶಗಳಂತಹ ಕೆಲವು ವ್ಯವಸ್ಥೆಗಳು ಮತ್ತು ಹಲವು ಪ್ರಕ್ರಿಯೆಗಳನ್ನು ಶಾಲೆಗಳಲ್ಲ ಸ್ಥಾಪಿಸುವಲ್ಲ ವ್ಯಾಪಕವಾಗಿ ಕೆಲಸ 
ಮಾಡಿದ್ದಾರೆ. ಅವರನ್ನು ೩n೩.೪ಊ೩pಟ.du.in ಮೂಲಕ ಸಂಪರ್ಕಿಸಬಹುದು. 


ಶೋಭಾ ಲೋಕನಾಥನ್‌ ಕವೂರಿ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಬೆಂಗಳೂರು ಜಲ್ಲಾ ಸಂಸ್ಥೆಯ ಸದಸ್ಯರಾಗಿದ್ದಾರೆ. 
ಶಿಕ್ಷಕಿಯಾಗಿರುವ ಶೋಭಾ ಅವರು ರಾಜಸ್ಥಾನದಲ್ಲ ಶೈಕ್ಷಣಿಕ ಮತ್ತು ಅಭವೃಧ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು 
ದೇಶಾದ್ಯಂತ ಆರಂಭಸಿದ ಮೊದಲ ಆರು ಅಜೀಂ ಪ್ರೇಮ್‌ಜ ಶಾಲೆಗಳನ್ನು ಸ್ಥಾಪಿಸಿದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಶಾಲೆಗಳ ತಂಡದ 
ಭಾಗವಾಗಿದ್ದರು. ಇವರು ಈ ಶಾಲೆಗಳಲ್ಪ ಪಠ್ಯಕ್ರಮ ಅಭವೃದ್ಧಿ. ಶಿಕ್ಷಕರ ವೃತ್ತಿಪರ ಅಭವೃದ್ಧಿ ಮತ್ತು ಭಾಷಾ ಅಭವೃಧ್ಧಿ ಕ್ಷೇತ್ರಗಳಲ್ಪ 
ವ್ಯಾಪಕವಾಗಿ ಕೆಲಸ ಮಾಡಿದ್ದಾರೆ. ಅವರನ್ನು shobha.kavoori@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


